ನಿಮ್ಮ ಹಿತ್ತಲಲ್ಲಿ ಜೀವನ 
ಗಿಡ - ಗಿಡಹೇನು - ಇರುವೆಗಳ ಸಂವಹನಗಳ (ಕೊಡು-ಪಡೆಯುವಿಕೆ) ಅವಲೋಕನೆಗೆ ನೆರವಾಗುವ ಪ್ರಶ್ನಾವಳಿ 
1.ಆತಿಥಧೇಯ ಗಿಡದ ಅಭ್ಯಾಸ (ಹವ್ಯಾಸ) ಏನು? 


“ ಗಿಡ 
po ಪೊದೆ 
ಳೇ ಮರ 


2.ಆತಿಥೇಯ ಗಿಡದ ಬೆಳವಣಿಗೆಯ ಹಂತವೇನು? 


 ಸಸ್ಯಕ ಅಭಿವೃದ್ಧಿ 


[ನ 


ಸಂತಾನೋತ್ಪತ್ತಿ (ಹೂ ಬಿಡುವುದು/ ಹಣ್ಣು ಬಿಡುವುದು) 
3.ಗಿಡದ ಯಾವ ಭಾಗವು ಕೀಟಗಳಂದ ಪೀಡಿತವಾಗಿದೆ? 


“ ಬಲಿತ ಕೊಂಬೆ (ಕಂದು ಬಣ್ಣದ್ದು) 
: ಎಳೆಯ ತುದಿಯ ಕೊಂಬೆ (ಹಸಿರು ಬಣ್ಣದ್ದು) 
ಹೂವು 


ಈ ಹಣ್ಣು 
4.ಕೆಳಕಂಡ ಯಾವ ಪ್ರಭೇದವನ್ನು ಗಿಡದೊಡನೆ ಸಂವಹನದಲ್ಲಿ ಕಾಣುವಿರಿ? 


ಕೇವಲ ಇರುವೆಗಳು 
 ಕೇವಲಗಿಡಹೇನುಗಳು (ಅಥವಾ ಇನ್ನಿತರ ಹೆಮಿಪ್ಪೀರ ಕೀಟಗಳು) 
ಳೆ ಎರಡೂ 


5.ಇರುವೆಯ ಈ ಯಾವ (ರೀತಿಯ) ನಡತೆಯನ್ನು ನೀವು ಗಮನಿಸಿದ್ದೀರಿ? 


* ಆತಿಥೇಯ ಗಿಡದ ಗಿಡಹೇನು ಪೀಡಿತ ಭಾಗಗಳ ಹತ್ತಿರ ಗುಂಪುಗೂಡುವುದು. 
: ಗಿಡದ ಬೇರೆ ಭಾಗಗಳಲ್ಲಿ ತ್ವರಿತ ಚಲನೆ 
“ ಎರಡೂ 


6.ಗಿಡಹೇನುಗಳು ಹೇಗೆ ಕಾಣುತ್ತವೆ? 


ಬಿಳಿ ಹತ್ತಿಯಂತೆ 
ನ ಹಳದಿ ಅಥವಾ ಹಸಿರು ಛಾಯೆ, ಚಿಕ್ಕ, ಪೇರಲ ಹಣ್ಣಿನ ಆಕಾರದ ದೇಹ, ಕೆಲವೊಮ್ಮೆ ಪಾರದರ್ಶಕ 
ನ ಕೆಂದು ಅಥವಾ ಕಪ್ಪು, ಕೊಂಬಿನಂತೆ ಇರುವ ತಲೆಯ ಮೇಲಿನ ಅವಯವಗಳು 


7.ನೀವು ಇರುವೆಗಳಲ್ಲದೆ ಇನ್ಯಾವುದಾದರೂ ಕೀಟಗಳನ್ನು ಮತ್ತು ರಸ ಹೀರುವ ಕೀಟಗಳನ್ನು ಕಂಡಿರಾ? 


ಹೌದು 


ಲ್ಲೇ ಇಲ್ಲ 
8.ನೀವು ಹಿಂದಿನ ಪ್ರಶ್ನೆ ಗೆ ಹೌದು ಎಂದು ಉತ್ತರಿಸಿದ್ದರೆ, ಎಂತಹ ರೀತಿಯ ಕೀಟಗಳನ್ನು ನೀವು ನೋಡಿದಿರಿ? 


ಕಂಬಳಿ ಹುಳುಗಳು (ಡಿಂಬ) 
ಏ ವಯಸ್ಕ 


ರುದ್ರಪ್ರಸಾದ್‌ ಬ್ಯಾನರ್ಜಿ: (ಸಿಎಸ್‌ಐಆರ್‌ - ನ್ಯಾಷನಲ್‌ ಬೊಟಾನಿಕಲ್‌ ಇನ್ಸಿಟಿಟ್ಯೂಟ್‌ ಲಕ್ನೋ ನಲ್ಲಿ ಡಾಕ್ಟೋರಲ್‌ ವಿದ್ಯಾರ್ಥಿ. 
ಇವರು ಸ್ಥಳ - ಕಾಲದರ್ಶಕ (ಕಾಲಬದ್ಧ) ವ್ಯತ್ಯಾಸಗಳನ್ನು ತ್ರಿ-ಪೋಷಕ ಸಂವಹನಕ್ರಿಯೆ (ಕೊಡು-ಪಡೆ)ಗಳು, ಗಿಡಗಳು, 
ಗಿಡಹೇನುಗಳು ಮತ್ತು ಇರುವೆಗಳಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ. ಇವರನ್ನು ಕೆಳಕಂಡಲ್ಲಿ ಸಂಪರ್ಕಿಸಬಹುದು: 
rudrabanerjee1042 @gmail.com 


ರೆನೀ ಎಂ. ಬೋರ್ಗೆಸ್‌: ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ (ಐಐಎಸ್‌ಸಿ) ಪರಿಸರ ವಿಜ್ಞಾನ ಕೇಂದ್ರದಲ್ಲಿ 
ಪ್ರಾಧ್ಯಾಪಕರು, ಇವರ ಸಂಶೋಧನಾ ತಂಡವು ಸಹವಿಕಾಸದ ಗತಿವಿಜ್ಞಾನವನ್ನು ಗಿಡಗಳ ಕೀಟಗಳ ಮತ್ತು ಇತರ 
ಅಕಶೇರುಕಗಳ ಮತ್ತು ಸೂಕ್ಷಾಣು ಜೀವಿಗಳ ನಡುವೆ ತಿಳಿಯಲು ಉತ್ಸುಕರಾಗಿದ್ದಾರೆ. ಇವರನ್ನು ಸಂಪರ್ಕಿಸಲು ಇ ಮೇಲ್‌ 


ವಿಳಾಸ: renee @iisc.ac.in 


ಸರೋಜ್‌ ಕಾಂತ ಬಾರಿಕ್‌: ಇವರು ಲಕ್ಲೊ ದಲ್ಲಿರುವ ಸಿಎಸ್‌ಐಆರ್‌- ನ್ಯಾಷನಲ್‌ ಬೊಟಾನಿಕಲ್‌ ಸಂಶೋಧನಾ ಸಂಸ್ಥೆಯಲ್ಲಿ 
ನಿರ್ದೇಶಕರು. ಇವರ ಸಂಶೋಧನಾ ಆಸಕ್ತಿಯು ಪರಿಸರ ವಿಜ್ಞಾನ ಮತ್ತು ಪರಿಸರ, ರಕ್ಷಣಾ ಜೀವ ವಿಜ್ಞಾನ ಮತ್ತು ರಾಸಾಯನಿಕ 
ಪರಿಸರ ವಿಜ್ಞಾನ. ಇವರನ್ನು ಸಂಪರ್ಕಿಸಲು ಇ ಮೇಲ್‌ ವಿಳಾಸ: sarojkbarik@ gmail.com 


ಪ್ರೇಮ್‌ ಪ್ರಕಾಶ್‌ ಸಿಂಗ್‌: ಶಿಲ್ಲಾಂಗ್‌ನಲ್ಲಿರುವ (ಈಶಾನ್ಯ) ನಾರ್ತ್‌ ಈಸ್ಟರ್ನ್‌ ಹಿಲ್‌ ವಿಶ್ವವಿದ್ಯಾಲಯದಲ್ಲಿ ಸಸ್ಯ ವಿಜ್ಞಾನದಲ್ಲಿ 
ಡಾಕ್ಟರೇಟ್‌ ಮಾಡುತ್ತಿದ್ದಾರೆ. ಇವರ ಸಂಶೋಧನೆಯು ಹವಾಮಾನ ವ್ಯತ್ಯಾಸವು ಸಸ್ಯ ವೈವಿಧ್ಯತೆ ಮತ್ತು 
ಅಳಿವಿನಂಚಿನಲ್ಲಿರುವ ಗಿಡಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎನ್ನುವ ಬಗ್ಗೆ. ಇವರನ್ನು ಸಂಪರ್ಕಿಸಬಹುದಾದ ವಿಳಾಸ: 
preml12flyhigh@ gmail.com 


ಮಧೂಲಿಕ ಅಗ್ರವಾಲ್‌: ವಾರಣಾಸಿಯ ಬನಾರಸ್‌ ಹಿಂದೂ ವಿಶ್ವವಿದ್ಯಾಲಯದಲ್ಲಿ (ಬಿಎಚ್‌ಯು) ಪ್ರಾಧ್ಯಾಪಕರಾಗಿರುವ ಇವರು 


ಮುಖ್ಯ ವಾಣಿಜ್ಯ ಕೃಷಿ ಬೆಳೆಗಳ ಸಸ್ಯಕ್ರಿಯಾ ಹೊಂದಾಣಿಕೆಯನ್ನು ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ 


ವ್ಯತ್ಯಾಸದ ಹಿನ್ನೆಲೆಯಲ್ಲಿ ಅಧ್ಯಯನ ನಡೆಸುತ್ತಿದ್ದಾರೆ. ಸಂಪರ್ಕಿಸಲು mMadhoo.agrawal@ gmail.com 


ಅನುವಾದ : ಡಾ.ಎಸ್‌. ಸುಧಾ 


